ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪುಶ್ನೆ ಸಂಖ್ಯೆ : 1044 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ : ಶ್ರೀ ಆರ್‌. ಬಿ. ತಿಮ್ಮಾಪೂರ (ವಿಧಾನ ಸಭೆಯಿಂದ 
ಹೆಸರು ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ C 22/12/2021 
ಉತ್ತರಿಸುವ ಸಚಿವರು : ಲೋಕೋಪಯೋಗಿ ಸಚಿವರು. 
ಪುಶ್ನೆ ಉತ್ತರ 
ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 


ಗುತ್ತಿಗೆದಾರರಿಗೆ ಲೋಕೋಪಯೋಗಿ ಗುತ್ತಿಗೆ 
ಕಾಮಗಾರಿಗಳಲ್ಲಿ ಕಲ್ಪಿಸಿರುವ 50 ಲಕ್ಷ ರೂ 
ಮೀಸಲಾತಿ ಸಮರ್ಪಕವಾಗಿ 
ಜಾರಿಯಾಗಿದೆಯೇ; 


ಗುತ್ತಿಗೆದಾರರಿಗೆ ಲೋಕೋಪಯೋಗಿ ಗುತ್ತಿಗೆ 
ಕಾಮಗಾರಿಗಳಲ್ಲಿ ಕಲ್ಪಿಸಿರುವ 5000 ಲಕ್ಷ ರೂ 
ಮೀಸಲಾತಿಯು Randomization ಮೂಲಕ 
ಸಮರ್ಪಕವಾಗಿ ಜಾರಿಯಲ್ಲಿರುತ್ತದೆ. 


ಲೋಕೋಪಯೋಗಿ ಇಲಾಖೆಯಲ್ಲಿ ಈ ಬಗ್ಗೆ ಯಾವುದೇ 
ದೂರುಗಳು ಸ್ಟೀಕೃತಗೊಂಡಿರುವುದಿಲ್ಲ. 


ಈ ಬಗ್ಗೆ ದೂರುಗಳು ಬಂದಿದ್ದಲ್ಲಿ ಅದರ ಬಗ್ಗೆ 
ಕೈಗೊಂಡ ಕ್ರಮಗಳೇನು; 


ಮ 


ಇಂತಹ ಪ್ರಸ್ತಾವನೆ ಪುಸ್ತುತ 
ಮುಂದಿರುವುದಿಲ್ಲ. 


ರೂ. 50 ಲಕ್ಷದವರೆಗಿನ ಟೆಂಡರ್‌ 
ಮೀಸಲಾತಿಯನ್ನು ರೂ. 1.00 ಕೋಟಿವರೆಗೆ 
ವಿಸ್ತರಿಸಿ ಈ ವರ್ಗದ ಗುತ್ತಿಗೆದಾರರಿಗೆ 
ಅನುಕೂಲ ಒದಗಿಸಲಾಗುವುದೇ? 


ಸರ್ಕಾರದ 


ಸಂಖ್ಯೆ: ಲೋಇ 59 ಬಿಎಲ್‌ ಕ್ಯೂ 2021 


(ಸಿ.ಸಿ ಪಾಟೀಲ) 
ಲೋಕೋಪಯೋಗಿ ಸಚಿವರು. 


